ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 

ಮಾನ್ಯ ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1980 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಥಳೀಯ ಸಂಸ್ಥೆಗಳ ಕು 
23-03-2021 


ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 


ಮೂಲ ಸೌಲಭ್ಯಗಳ ಕೊರತೆಯಿಂದ 
ಚಟುವಟಿಕೆಗಳು 

ಕುಂಠಿತವಾಗುತ್ತಿರುವುದು 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ 


[ಕಸ ಪಕ್ನೆ § ಉತ್ತರ 
(ಅ) | ರಾಜ್ಯದ ಸಕ್ಕರೆ ಸಂಶೋಧನಾ | ರಾಜ್ಯದ ಉತ್ತರ ` ಭಾಗದೆ ಸಕ್ಕರೆ `ಕಾರ್ಲಾನೆಗಳು ಮತ್ತು ಕಬ್ಬು 
ಸಂಸ್ಥೆಯಾದ ಬೆಳಗಾವಿಯ | ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿನ ಮತ್ತು ಸಕ್ಕರೆಗೆ ಸಂಬಂಧಿಸಿದ 
ಎಸ್‌.ನಿಜಲಿಂಗಪ್ರ ಸಕ್ಕರೆ ಸಂಸ್ಥೆಯು ಸಂಶೋಧನೆ, ಶೈಕ್ಷಣಿಕತ ಮತ್ತು ವಿಸ ಸರಣಾ ಫಸ ಸಗಳನ್ನು ಉತ್ತೇಜಿಸಲು 


ಎಸ್‌. ನಿಜಲಿಂಗಪ್ಪ ಸಕ್ಕರೆ ಸಂಸ್ಯ 
ಆದೇಶ ಸಂಖ್ಯೆ: ನಿಐಗ93/ಎಸ್‌ ಎಫ್‌/04 ದಿನಾಂಕ 08.10.2003 
ರನ್ನಯ ಸ್ಥಾಪಿಸಲಾಗಿರುತ್ತದೆ. is ಸಂಸ್ಥೆಯನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ತ 1959 ಹಾಗೂ ನಿಯಮಗಳು, 1960 ರಡಿಯಲ್ಲಿ 
ನೋಂದಣಿ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಪ್ರಯೋಗಾಲಯ ಮತ್ತು 
ಆಡಳಿತ ಕಛೇರಿಯನ್ನು ನಿರ್ಮಿಸಲು ಸಂಸ್ಥೆಗೆ ಸರ್ಕಾರದಿಂದ 3.12 
ಎಕರೆ ಜಮೀನನ್ನು ನೀಡಲಾಗಿರುತ್ತದೆ. ಇದಲ್ಲದೆ, ಕಬ್ಬಿನ ಸಂಶೋಧನೆ 
ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ರೂಪಿಸಲು ಬೆಳಗಾವಿ ಮತ್ತು 
ಹುಕ್ಕೇರಿ ತಾಲ್ಲೂಕುಗಳಲ್ಲಿ 14331 ಎಕರೆ ಜಮೀನನ್ನು ಸಹಾ 
ಒದಗಿಸಲಾಗಿದೆ. ಸದರಿ ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ 
ಇಲ್ಲಿಯವರೆಗೆ ರಾಜ್ಯ ಸರ್ಕಾರವು ಒಟ್ಟು ರೂ.19. 23 ಕೋಟಿಗಳಷ್ಟು 


ಬೆಳಗಾವಿ ಇದನ್ನು ಸರ್ಕಾರದ 


ಅನುದಾನವನ್ನು . ಹಂತ ಹಂತವಾಗಿ ಮಂಜೂರು ಮಾಡಿ ಬಿಡುಗಡೆ 


ಮಾಡಿರುತ್ತದೆ. ಸಂಸ್ಥೆ ಸ್ಸೆಯ ಕಾರ್ಯ ಚಟುವಟಿಕೆಗಳನ್ನು ಉತ್ತೇಜಿಸಲು 
ಸರ್ಕಾರವು ಎಲ್ಲಾ ರೀತಿಯ ಮೂಲ ಸೌಲಭ್ಯ ಗಳನ್ನು ಸಂಸ್ಥೆಗೆ 
ಒದಗಿಸುತ್ತಿದೆ. ಈ ಸಂಸ್ಥೆಯ ಸ್ಥಾಪನೆಯಿಂದ "ಪ್ರಾರಂಭಿಸಿ, 


ಇಲ್ಲಿಯವರೆಗೂ ಸರ್ಕಾರದಿಂದ ಅಗತ್ಯವಾದ ಸಹಾಯಧನ, ಭೂಮಿ 
ಮತ್ತು  ಮೂಲಭೂತ' ಸೌಕರ್ಯಗಳನ್ನು ಒದಗಿಸಲಾಗಿರುತ್ತದೆ. 
ಮುಂದಿನ ದಿನಗಳಲ್ಲೂ ಸಹ ಅಗತ್ಯವಿರುವ ಆರ್ಥಿಕ ನೆರವನ್ನು 
ನೀಡುವ ಮೂಲಕ ಸಂಸ್ಥೆಯ ಪೂರ್ಣ ಅಭಿವೃದ್ಧಿಗೆ ಸರ್ಕಾರವು 
ನೆರವಾಗಲಿದೆ. ಆದ್ದರಿಂದ ಪ್ರಸ್ತುತ ಸದರಿ ಸಂಸ್ಥೆಯ ಮೂಲ 
ಸೌಲಭ್ಯಗಳ ಕೊರತೆಯಿಂದ ಚಟುವಟಿಕೆಗಳು ಕುಂಠಿತವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


(ಅ) 


ಹಾಗಿದ್ದಲ್ಲಿ ಸದರಿ ಸಕ್ಕರೆ ಸಂಸ್ಥೆಯನ್ನು: 
ಮುಂಬಯಿಯ ವಸಂತದಾದಾ ಸಕ್ಕರೆ 
ಸಂಶೋಧನಾ ಸಂಸ್ಥೆ ಮಾದರಿಯಲ್ಲಿ 


ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 


ಮಹಾರಾಷ್ಟ್ರ ರಾಜ್ಯದ ಪುಣೆಯಲ್ಲಿ ಸ್ಥಾಪಿತವಾಗಿರುವಂತಹ 
ವಸಂತದಾದಾ ಸಕ್ಕರೆ" ಸಂಸಯ ಮಾದರಿಯಲ್ಲಿ” "ಎಸ್‌. ನಿಜಲಿಂಗಪ್ಪ. 
ಸಕ್ಕರೆ ಸಂಸ್ಥೆಯನ್ನು ಅಭಿವೃದ್ಧಿಗೊಳಿಸುವ ದಿಸೆಯಲ್ಲಿ ವಸಂತದಾದಾ 
ಸರೆ ಸಂಸ್ಥೆಯ ಬಗ್ಗೆ ವಷಯ ತಜ್ಞರಿಂದ ಸಮಗ್ರ ಅಧ್ಯಯನ ನಡೆಸಿ,: 


cd 


ವರದಿ ಪಡೆದ ಸಂತರ ಮುಂದಿನ ಕ್ರಮ ಕೈಗೊಳ್ಳಬಹುದಾಗಿರುತ್ತದೆ. 


Ka 


೪ ಕ 
pS 


ಆಡಿ] 


[EY ಎಸ್‌. ನಿಐಲಿಂಗಪ್ಪ ಸಕ್ಕರೆ ಸಂಸ್ಥೆಯನ್ನು ಎಸ್‌.ನಿಜಲಿಂಗಪ್ಪ ಸಕ್ಕರೆ ಸಂಸ್ಥ್ಕಯನ್ನು ಸರ್ಕಾರದ 
ಯಾವಾಗ ಪ್ರಾರಂಭಿಸಲಾಯಿತು; ಸಂಖ್ಯೆ:ಸಿಐ/93/ಎಸ್‌ಜಿಎಘ್‌/94 ದಿನಾಂಕ 08.10.2003ರ ರೀತ್ಯಾ 
ಇಲ್ಲಿಯವರೆಗಿನ ಸಂಸ್ಥೆಯ ಬೆಳವಣಿಗೆ | ಪ್ರಾರಂಭಿಸಲಾಗಿದೆ. ಇಲ್ಲಿಯವರೆಗೆ ಸಂಸ್ಥೆಯ . ಬೆಳವಣಿಗೆ ಮತ್ತು 
ಮತ್ತು ಪ್ರಗತಿಯ ವಿವರ ಪ್ರಗತಿಯ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. 
ಒದಗಿಸುವುದು; ಮತ್ತು ಸಂಸ್ಥೆಯ |1. . ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಎಸ್‌. 

ಆರ್ಥಿಕ ಸಾಫಲ್ಯತೆಗೆ ಸರ್ಕಾರ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ "ಅಭಿವೃದ್ಧಿ ಮತ್ತು ಸಂಶೋಧನಾ 
ತೆಗೆದುಕೊಂಡ ಕ್ರಮಗಳೇನು: (ವಿವರ ಕಾರ್ಯಕ್ರಮಗಳನ್ನು ಗುರುತಿಸಿ ಈ ಸಂಸ್ಥೆ ಸ್ಥೆಯನ್ನು ಒಂದು ವೈಜ್ಞಾನಿಕ 
ನೀಡುವುದು) ಸಂಶೋಧನಾ ಸಂಸ್ಥೆಯೆಂದು ಮಾನ್ಯತೆ ನೀಡಿರುತ್ತದೆ. 


ಕಬ್ಬು ಬೆಳೆಗಾರರಿಗೆ ಹೊಸ 


ಕೇಂದ್ರ ಸರ್ಕಾರದ” ಭಾರತೀಯ ಕೃಷಿ" ಅನುಸ ಸಂಧಾನ ಪರಿಷತ್ತು, 
ನವದೆಹಲಿ ಇವರು ಈ ಸಂಸ್ಥೆಯು "ಸಕ್ಕರೆ ಕಾರಾನೆಗಳಿಗೆ ಮತ್ತು 
ತಳಿಗಳನ್ನು ನೀಡುತ್ತಿರುವುದನ್ನು ಗಮನಿಸಿ, 
ಇದನ್ನು ರಾಷ್ಟ್ರಮಟ್ಟದಲ್ಲಿರುವ ಕಬ್ಬು ಸ್ಪನಿಶೊಲಾನಾ ಸೇಂದ್ರಗಳಲ್ಲಿ 
ದ ಎಂದು” ಪರಿಗಣಿಸಿರುತ್ತಾರೆ. 

ಕಬ್ಬು ಬೆಳೆಗಾರರು ಹೆಚ್ಚಿನ ಇಳುವರಿಯನ್ನು ಸತತವಾಗಿ ಪಡೆಯಲು 
ರೋಗ ಹಾಗೂ: ಕೀಟರಹಿತ ಬೀಜಗಳ ಅವಶ್ಯಕತೆ ಇರುವುದರಿಂದ 


ಈ ತಾಂತ್ರಿಕತೆಯನ್ನು ಅಳವಡಿಸು ಅಂಗಾಂಶ ಕೃಷಿ 
ಪ್ರಯೋಗಾಲಯವನ್ನು ಸ್ಥಾಪಿಸಲಾಗಿದೆ. ಆ ಮೂಲಕ ಸಕ್ಕರೆ 
ಕಾರ್ಲಾನೆಗಳು ಮತ್ತು ಕಬ್ಬು ಬೆಳಗಾರರಿಗೆ ಸಹಾಯ 
ನೀಡಲಾಗುತ್ತಿದೆ. 


N ಸರ್ಕಾರದಿಂದ ಸಂಸ್ಥೆಗೆ ಯರಗಟ್ಟಿ ಗ್ರಾಮದಲ್ಲಿ ಕಬ್ಬು ಸಂಶೋಧನೆ 


ಮತ್ತು ಅಭಿವೃದ್ಧಿಗಾಗಿ 50 ಎಕರೆ" ಜಮೀನನ್ನು ನೀಡಲಾಗಿದೆ. ಇಲ್ಲಿ 
ಹೊಸ ತಳಿಗಳ "ಅಭಿವೃದ್ಧಿ ಹಾಗೂ ಬೀಜೋತ್ಪಾದನೆ ಮತ್ತು ಇತರೆ 
ಚಟುವಟಿಕೆಗಳನ್ನು ಪ್ರಾರಂಭಿಸಲಾಗಿದೆ. 
ಸಕ್ಕರೆ pS ತಾಂತ್ರಿಕ 


ಮಾನವ ಸಂಪನ್ಮೂಲವನ್ನು 


"ಒದಗಿಸಲು ಸಂಸ್ಥೆಯಲ್ಲಿ ಬಿ.ಎಸ್ಸಿ (ಸಕ್ಕರೆ ವಿಜ್ಞಾನ ಮತ್ತು ತಂತ್ರಜ್ಞಾನ) 


3 ವರ್ಷಗಳ ಪದವಿ ಕೋರ್ಸನ್ನು ಪ್ರಾರಂಭಿಸಲಾಗಿದೆ ಹಾಗೂ |. 
ಎಂ.ಎಸ್ಸಿ (ಆಲ್ಕೋಹಾಲ್‌ ಟೆಕ್ನಾಲಜಿ ಮತ್ತು ಶುಗರ್‌ ಟೆಕ್ಕಾಲಜಿ) 
ಸ್ಪಾ ) ತಕೋತ್ತೆರ ಪಧವಿ ತರಗತಿಗಳನ್ನು ಪ್ರಾರಂಭಿಸಲು 
ಉದ್ದೇಶಿಸಲಾಗಿದೆ. 

ಜೈವಿಕ ಶುದ್ದೀಕರಣ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗಿದ್ದು, ಸಕ್ಕರೆ 
ಕಾರ್ಯಾನೆಗಳಿಗೆ ಸಕ್ಕರೆ ಗುಣಮಟ್ಟ, ಮೊಲ್ಯಾಸಿಸ್‌ ಮತ್ತು ಉದ್ದಿಮೆಗೆ 
ಅವಶ್ಯವಿರುವ ಇತರೆ ಗುಣಧರ್ಮಗಳ. ವಿಶ್ಲೇಷಣೆ ಮಾಡಲಾಗುತಿದೆ. 
ಸಂಸ್ಥೆಯು ಕಬ್ಬು ಮತ್ತು ಸಕ್ಕರೆ ಉದ್ಯಮದ ಹಲವಾರು ರಾಷ್ಟೀಯ 
ಮತ್ತು: ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ 
ಮಾಡಕೊಂಡು ಹೊಸ ತಳಿಗಳ . ಅಭಿವೃದ್ಧಿ, ತಾಂತ್ರಿಕ ಪ್ರಾವೀಣ್ಯತೆ 


ಪಡೆಯುವ ಸಂಬಂಧ ವಿಚಾರ ಸಂಕೀರ್ಣ ಮತ್ತು 
ಕಾರ್ಯಾಗಾರಗಳನ್ನು ಏರ್ಪಾಡು ಮಾಡುತ್ತಿದೆ. 
ಕಬ್ಬು ಬೇಸಾಯದಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸುವ 


ನಿಟ್ಟಿನಲ್ಲಿ ಜೈವಿಕ ಪೀಡೆ ಮತ್ತು ಗೊಬ್ಬರಗಳ ಉತ್ಪಾದನಾ ಘಟಕ 
ಸ್ಥಾಪಿಸಲಾಗಿದೆ. 


9. ಕಬ್ಬು..ಮತ್ತು 


ಸಕ್ಕರೆ ಉದ್ದಿಮೆಗೆ ತಾಂತ್ರಿಕತೆಯನ್ನು ಒದಗಿಸುವ | 


ನಿಟ್ಟಿನಲ್ಲಿ ಕಬ್ಬು ಬೆಳೆಗಾರರಿಗೆ” ಮತ್ತು ಸಕ್ಕರೆ ಕಾರ್ಯಾನೆ ವೌಕರರಿಗೆ 
ತರಬೇತಿ, ವಿಚಾರಗೋಷ್ಠಿ ಕಾರ್ಯಾಗಾರ ಹಾಗೂ, ವಿಚಾರ 
ಸಂಕೀರ್ಣಗಳನ್ನು - ಏರ್ಪಡಿಸುತ್ತಿದೆ. ಇದಕ್ಕೆ ಪೂರಕವಾಗಿ |" 
" ತರಬೇತಿದಾರರು ಮತ್ತು ವಿಷಯ ಪರಿಣತರಿಗೆ ವಸತಿ 
ಸೌಕರ್ಯವನ್ನು ಕಲ್ಪಿಸಲಾಗಿರುತ್ತದೆ. . 
10. ಕಬ್ಬು ಮತ್ತು 'ಸಕ್ಕರೆ ಉದ್ದಿಮೆಗೆ ಸಂಬಂಧಿತ ವಿಷಯಗಳ 


ಮಾಹಿತಿಯನ್ನು ಪ್ರಕಟಣೆ ಮೂಲಕ ಪ್ರಚುರಪಡಿಸುವುದು. 


ಸದರಿ ಸಂಸ್ಥೆಯ ಆರ್ಥಿಕ ಸಾಫಲ್ಯತೆಯ ದೃಷ್ಟಿಯಿಂದ ಸರ್ಕಾರವು |. 
ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗೆ ಒಟ್ಟು ರೂ.19.23 
ಕೋಟಿಗಳಷ್ಟು ಅನುದಾನವನ್ನು ಹಂತ ಹಂತವಾಗಿ ಮಂಜೂರು 


ಮಾಡಿ ಬಿಡುಗಡೆ ಮಾಡಿರುತ್ತದೆ. ಇದಲ್ಲದೆ, ರಾಜ್ಯದ ಸಕ್ಕರೆ 
ಕಾರ್ಬಾನೆಗಳು ನುರಿಸಿದ ಪ್ರತಿ ಟನ್‌ ಕಬ್ಬಿಗೆ ರೂ.1/- ರಂತೆ 
ಸಂಸ್ಥೆಯ ಸಂಶೋಧನೆ ` ಮತ್ತು ಅಭಿವೃದ್ಧಿ ಕಾರ್ಯಗಳಿಗಾಗಿ 
ವಂತಿಕೆಯನ್ನು ಪಾವತಿಸುವಂತೆ ಸರ್ಕಾರವು ಆದೇಶಿಸಿರುತ್ತದೆ. 


ಅದರಂತೆ ಸಕ್ಕರೆ . ಕಾರಾನೆಗಳು ಈವರೆಗೆ ಒಟ್ಟು ರೂ.2196 
ಕೋಟಿಗಳಷ್ಟು ಸಂಸ್ಥೆಗೆ ಪಾವತಿಸಿರುತ್ತವೆ. 


eC) 


ದೇಶದಲ್ಲಿ ಜೈವಿಕ ಇಂಧನಗಳು ಪ್ರಗತಿ 
ಕಾಣುತ್ತಿರುವ ಹಿನ್ನಲೆಯಲ್ಲಿ ರಾಜ್ಯವು 


ಈ ಸಂಬಂಧ ಎಸ್‌.ನಿಜಲಿಂಗಪ್ಪ ಸ 
ಸ್ಪೀಕೃತವಾದಲ್ಲಿ. ಇದರ ತಾಂತ್ರಿಕ ಮತ್ತು ಹಣಕಾಸಿನ ಅ 


: Green 


ಬೆಳಗಾವಿಯ ಎಸ್‌. ನಿಜಲಿಂಗಪ್ಪ ಸಕ್ಕರೆ 


'| ಸಂಸ್ಥೆಯನ್ನು ಒಂದು ಮಾದರಿ “ಶ್ರೇಷ್ಠ 


ಹಸಿರು 
(Center 


ಇಂಧನ 
‘of: Excellence for 
Energy) ಸ್ಥಾಪಿಸಲು 

ಕೈಗೊಂಡಿರುವ ಕ್ರಮಗಳೇನು? 


ಕೇಂದ್ರ”ವಾಗಿ 


ಬಾಧಕಗಳನ್ನು`ಪರಶಲಿಸ ಕ್ರಮವಡಲಾಗುವುದು: 


ಸಂಖ್ಯೆ: 


ಸಿಐ 105 ಸಿಓಎಫ್‌ 2021 


£7 
EL 
(ಎನ್‌.ನಾಗರಾಜು.ಎಂ.ಟಿ.ಬಿ) 
ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 


